ಇ 
y 


ಕರ್ನಾಟಕ್ಕ ಇತಿಹಾಸ ಅಕಾದೆಮಿ (ರಿ) 
ರಂಗನಾಥ ನಿಲಯ, ನಂ. 13, 15ನೇ ತಿರುವು, ಮಲ್ಲೇಶ್ವರಂ, ಬೆಂಗಳೂರು 560 003 


1990-91ನೆಯ ಸಾಲಿನ ವಾರ್ಷಿಕ ವರದಿ 


1990ರ ಏಪ್ರಿಲ್‌ನಿಂದ 1991ರ ಮಾರ್ಚ್‌ ಅಂತ್ಯ ದವರೆಗೆ ಕರ್ನಾಟಕ ಇತಿಹಾಸ ಅಕಾದ್ದೆಮಿಯ ಚಟುವಟಿಕೆ 
ಮತ್ತು ಕಾರ್ಯಸಾಧನೆಗಳ ಸಂಕ್ಷಿಪ್ತ ವರದಿ ಹೀಗಿದೆ 


ಉಪನ್ಯಾಸ ಕಾರ್ಯಕ್ರಮಗಳು: ದಿನಾಂಕ 6.7.1990, ಶುಕ್ರವಾರ ಸಂಜೆ ಗಂಟೆಗೆ ಬೆಂಗಳೂರಿನ 
ವೆಂಕಟಪ್ಪ ಆರ್ಟ್‌ ಗ್ಯಾಲರಿಯಲ್ಲಿ ಪ್ರೊ| ಜೆ.ಎಸ್‌. ದೀಕ್ಷಿತ್‌ ಅವರ ಅಧ್ಯ ಕೃತೆಯಲ್ಲಿ ಡಾ। ಸೇತುಮಾಧವರಾವ್‌ 
ಪಗಡಿ ಅವರು 70105 ೩೧೮ Society in 18th Century Mysore ಎಂಬ ವಿಷಯವಾಗಿ ಉಪನ್ಮಾಸ 
ನೀಡಿದರು. 


ನಾಲ್ಕನೆಯ ವಾರ್ಷಿಕ ಸಮ್ಮೇಳನ: ಅಕಾದೆಮಿಯ ನಾಲ್ಕನೆಯ ವಾರ್ಷಿಕ ಸಮ್ಮೇಳನವು 1990ರ ಜುಲೈ 
21 ಶನಿವಾರ ಮತ್ತು 22ನೇ ಭಾನುವಾರಗಳಂದು ದಾವಣಗೆರೆ ನಗರದಲ್ಲಿ ಯಶಸ್ವಿಯಾಗಿ ನಡೆಯಿತು. 


ದಿನಾಂಕ 21.7.90ರ ಶನಿವಾರ ಬೆಳಗ್ಗೆ 9.30 ಗಂಟೆಗೆ ಚಿತ್ರದುರ್ಗದ ಚಿನ್ಮೂಲಾದ್ರಿ ಬೃಹನ್ಮಠದ 
ಪರಮಪೂಜ್ಯ ಶ್ರೀಮನ್ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 
ಸಾನ್ನಿಧ್ಯದಲ್ಲಿ ' ಹಿರಿಯ ರಾಷ್ಟ್ರ ನಾಯಕರಾದ ಶ್ರೀ ಎಸ್‌. ನಿಜಲಿಂಗಪ್ಪನವರು ಸಮ್ಮೇಳನದ ಉದ್ಬಾ, ಟನೆಯನ್ನು 
ಮಾಡಿದರು. ಸಂಪ್ರದಾಯದ ಸಮ್ಮೇಳನಾಧ್ಯಕ್ಷರಾದ ಶ್ರೀ ಎಸ್‌.ಆರ್‌. -ರಾವ್‌ ಅವರು ಅಧ್ಯಕ್ಷತೆ ವಹಿಸಿದ್ದ 
ಸಮಾರಂಭದಲ್ಲಿ ಅಕಾದೆಮಿಯ "ಇತಿಹಾಸ ದರ್ಶನ'ದ ನೇ ಸಂಚಿಕೆಯನ್ನು ಶ್ರೀ ಶಾಮನೂರು ಶಿವಶ ಂಕರಪ್ಪ ಅವರು 
ಬಿಡುಗಡೆ ಮಾಡಿದರು. ದಾವಣಗೆರೆ ಚಿತ್ರದುರ್ಗ ಶಾಸಕರಾದ ವೈ ತ "ವೀರಣ್ಣ ಅವರು ಮುಖ್ಯ ಅತಿಥಿ ಗಳಾಗಿ 
ಆಗಮಿಸಿದ್ದ ಸಮಾರಂಭದಲ್ಲಿ ಬೃಹನ್ಮ! ಠದ ಮಹಾಸ್ವಾಮಿಗಳು ಇತಿಹಾಸ” ಶಬ್ದವನ್ನು ವಿವೇಚಿಸಿದ್ದು ಬಹಳ 
ಅರ್ಥಪೂರ್ಣವಾಗಿತ್ತು. ದಾವಣಗೆರೆಯ ಅನೇಕ ಗಣ್ಯ ಮಹನೀಯರು ಕ್ರಿಯಾಶೀಲರಾಗಿ ಪಾಲ್ಗೊಂಡಿದ್ದ 
ಸಮಾರಂಭದಲ್ಲಿ ಶ್ರೀ ಅಂಬರ್‌ಕರ್‌. ಎಚ್‌ ವಿರುಪಣ್ಣ ಅವರು ಸಂಸ್ಕೃತ ಶ್ಲೋಕ. ಠಣ ಮಾಡಿದರು ಶ್ರೀಮತಿ 
ಸ್‌ ಶಾಮಲಾಂಬಿಕಾ ಮತ್ತು ತಂಡದವರು ಪ್ರಾರ್ಥನೆ ಮಾಡಿದರು. ಶ್ರೀ ಭಟ್ಟರು ಸೀತಾರಾಂ ಸ್ವಾಗತ 
ಭಾಷಣ ಮಾಡಿದ ನಂತರ ಸಮಾರಂಭದಲ್ಲಿ ವೇದಿಕೆ ಮೇಲಿದ್ದ ಗಣ್ಯ ರಿಗೆ ಸ್ಥಳೀಯ ಗಣ್ಯರು ಮಾಲಾರ್ಪಣೆ ಮಾಡಿ 
ಸನ್ಮಾನಿಸಿದರು. ಅಕಾದೆಮಿಯ ಅಧ್ಯಕ್ಷರಾದ ಪ್ರೊ| ಜಿ.ಎಸ್‌. ದೀಕ್ಷಿತ್‌. ಅವರು 'ಅತಿಥಿಗಳನ್ನು ಪರಿಚಯಿಸಿ 
ಅಕಾದೆಮಿಯ ಆವರೆಗಿನ ಸಾಧನೆಗಳ ಬಗ್ಗ ಸಂಕ್ಷಿಪ್ತ ವಿವರಣೆ ನೀಡಿದರು. ಡಾ। ಸೂರ್ಯನಾಥ್‌ ಕಾಮತ್‌ ಅವರು 
ಅಕಾದೆಮಿಯ ಧ್ಕೇಯೋದ್ದೇಶಗಳನ್ನು ಕುರಿತು ಮಾತನಾಡಿದರು. ದಾವಣಗೆರೆಯ ಶ್ರೀ ಹಿರೇಮಠದ ಪೂಜ್ಯ ಡಾ| 
ಸದ್ಯೊ ಜಾತ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಾಸ್ಮಾವಿಕ A ಮಾಡಿದರು. ಶ್ರೀ ಎನ್‌.ಎಮ್‌.ಜೆ.ಬಿ. ಅರಾಧ್ಯ 
ಅವರು ವಂದನಾರ್ಪಣೆ ಮಾಡಿದರು. 


ಇತಿಹಾಸ ಪ್ರಜ್ಞೆ ಇತಿಹಾಸ ಸಾಮಗ್ರಿಗಳ ರಕ್ಷಣೆ ಮತ್ತು ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 
ಹಮ್ಮಿಕೊಳ್ಳಬೇಕಾದ ಅತಿ ಮುಖ್ಯ ಕಾರ್ಯಕ್ರಮಗಳು, ಈವರೆಗಿನ ಅಪರೂಪದ ಇಾಧನೆಗಳು ಇತ್ಯಾದಿಗಳ ಬಗ್ಗೆ 
ಮಹತ್ವಪೂರ್ಣ ಸಮ್ಮೇಳನಾಧ್ಯಕ್ಷ ಭಾಷಣಮಾಡಿದ ಅಂತರ್ರಾಷ್ಟ್ರೀಯ ಖ್ಯಾತಿಯ ಇತಿಹಾಸ ತಜ್ಞ ರಾದ ಕನ್ನಡಿಗೆ 


೨೬% ಸ ಇತಿಹಾಸ ದರ್ಶನ 


ಸ್‌.ಆರ್‌. ರಾವ್‌ ಅವರು ಇನ್ನಿತರ ಜ್ಞಾನಶಾಖೆಗಳಿಗೆ ದೊರಕುತ್ತಿರುವಷ್ಟೇ ಪ್ರಾಮುಖ್ಯತೆಯು ಇತಿಹಾಸಕ್ಕೂ 


ದೊರಕಬೇಕೆಂದು ಮನವಿ ಮಾಡಿದರು. 


21.7.90ರಂದು ಉದ್ಭಾಟನೆಯ ನಂತರ ಮಧ್ಯಾಹ್ನ 2.30 ರಿಂದ ನಡೆದ ಮೊದಲ ವಿಚಾರ ಗೋಷ್ಠಿಯಲ್ಲಿ 
ಆದ್ಕ ಕ್ಷತೆಯನ್ನು ಡಾ| ಶ್ರೀನಿವಾಸ ರಿತ್ತಿ ಅವರು "ವಹಿಸಿದ್ದರು. ಎಂಟು ಜನ ವಿದ್ವಾಂಸರು ಪ್ರಬಂಧಗಳನ್ನು 

ಮಂಡಿಸಿದರು. "ಮಧ್ಯಾಹ್ನ ರಕ ನಡೆದ ಎರಡನೆಯ ಗೋಷ್ಠಿಯ ಅಧ್ಯ ಕ್ಷತೆಯನ್ನು ಡಾ| ಎ. ನರಸಿಂಹಮೂರ್ತಿ 
` ಅವರು ವಹಿಸಿದ್ದರು. "ನಾಲ್ಕು ಪ್ರಬಂಧಗಳು ಮಂಡಿತವಾದುವು. 


22.7.90ರಂದು ಟಾ 8.30ಕ್ಕೆ ಆರಂಭವಾದ ಮೂರನೆಯ ಗೋಷ್ಠಿಯ ಅಧ್ಯ ಕ್ಹತೆಯನ್ನು ಡಾ। ಅ.ಸುಂದರ 
ಅವರು ವಹಿಸಿದ್ದರು. ದಿಮೂರು ಜನ ವಿದ್ವಾಂಸರು ವಿವಿಧ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಓದಿದರು. ಶ್ರೀ 
ಕೆ ಅಭಿಶಂಕರ್‌ ಇವರು ಅಧ್ಯಕ್ಷತೆ ವಹಿಸಿದ್ದ “ನಾಲನೆಯ ಗೋಷ್ಠಿಯು 10.15ಕ್ಕೆ ಆರಂಭವಾಯಿತು. ಹನ್ನೆರಡು 
ಪ್ರಬಂಧಗಳು ಮಂಡಿಸಲ್ಪಟ್ಟುವು.. ಮಧ್ಯಾಹ್ನ 2 ಗಂಟೆಗೆ ನಡೆದ ಐದನೇಯ * ಗೋಷ್ಠಿಯಲ್ಲಿ ಮಂಡಿತವಾದ 
ಪ್ರಬಂಧಗಳ ಸಂಖ್ಯೆ 13. "ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾ| ಸದ್ಯೊ ಜಾತ ಶಿವಾಜಿ ಚಾರ್ಯ "ಮಹಾಸ್ವಾಮಿಗಳು 
ವಹಿಸಿದ್ದರು. ಮಧ್ಯಾಹ್ನ 2.45ಕ್ಕೆ" ಆರಂಭವಾದ , ಆರನೆಯ ಗೋಷ್ಠಿಯ ಅಧ್ಯ ಕ್ಷತೆಯನ್ನು ಡಾ| ಶ್ರೀನಿವಾಸ 
ಹಾವನೂರ ಅವರು "ದಹಿ ಸಿದ್ದರು. ತ್ತು ಜನ ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನು "ಮಂಡಿಸಿದರು. 


21.7.90ರ ಶನಿವಾರ ಸಂಜೆ 6 ಗಂಟಿಗೆ ಸಮೆ ಮಳನದ ಸ್ಥಾನದಲ್ಲಿ ನಡೆದ ಅಕಾದೆಮಿಯ ಸರ್ವ ಸದಸ್ಯರ 
ಸಭೆಯ ಅಧ್ಯ ಕ್ಷತೆಯನ್ನು ಅಕಾದೆಮಿಯ ಅಧ್ಯಕ್ಷರಾದ ಪ್ರೊ ಜಿ.ಎಸ್‌. ದೀಕ್ಷಿತ್‌ ಅವರು ವಹಿಸಿದ್ದರು. ಅಕಾದೆಮಿಯ 
ಪ್ರಧಾನ ಕಾರ್ಯ ದರ್ಶಿ ಶ್ರೀ ಎಂ.ಜಿ. ನಾಸರಾಜ್‌ ಅವರು ವಾರ್ಷಿಕ “ವರದಿಯನ್ನು ಮಂಡಿಸಿ ಅನುಮೋದನೆ 
ಪಡೆದರು. ಕೋಶಾಧಿಕಾರಿ ಶ್ರೀ ಎಂ.ಬಿ. ಪಾಟೀಲ್‌ ಅವರು ವಾರ್ಷಿಕೆ ಅಯ-ವ್ಯಯ ಲೆಕ್ಕಪತ್ರ ಮತ್ತು ಮುಂಗಡ 
ಬಡ್ಜೆಟ್‌ ಮಂಡಿಸಿ ಅನುಮೋದನೆ ಪಡೆದರು. ಹಲವಾರು ಶರಾವುಗಳು ಮಂಡನೆಯಾದುವು ಮತ್ತು ಅವುಗಳ 
ಅನುಮೋದನೆಯಾಯಿತು. ಸರ್ವ ಸದಸ್ಯರ ಸಭೆಯಲ್ಲಿ 1990-91 - 1992ನೆಯ ಸಾಲಿಗೆ 19 ಸದಸ್ಯ [ರ ಹೊಸ 
ಕಾರ್ಯಕಾರೀ ಸಮಿತಿಯು ಸರ್ವಾನುಮತದಿಂದ ಆಯ್ಕೆಯಾಯಿತು. ಅಧ್ಯಕ್ಷರಾದ ಪ್ರೊ। ಜಿ.ಎಸ್‌. ದೀಕ್ಷತ್‌ ಅವರ 
ಅಧ್ಯಕ್ಷ ಭಾಷಣದ ನಂತರ ಶ್ರೀ ಎಂ.ಜಿ. ನಾಗರಾಜ ಅವರು ವಂದಿಸಿದರು. 


ನ ಭಾನುವಾರ ಸಂಜೆ 5 ಗಂಟೆಗೆ ಸಮ್ಮೇಳನದ ಸಮಾರೋಪ ಸಮಾರಂಭವು ಸಮ್ಮೇಳನಾಧ್ಯಕ್ಷರಾದ ' 


ಡಾ| ಸ್‌.ಆರ್‌. ರಾವ್‌ ಅವರ ಅಧ್ಯ ಕ್ಷತೆಯಲ್ಲಿಯೇ ನಡೆಯಿತು. ಕರ್ನಾಟಕ ವಿಶ್ವವಿದ್ಯಾ ಲಯದ ನಿವೃತ್ತ 
Fes ಶ್ರೀ ಎಸ್‌.ಎಸ್‌. ಒಡೆಯರ್‌ ಅವರು ಸಮಾರೋಪ ಯಶಸ್ಸಿಗೆ ಕಾರಣರಾದ ಡಾ| ಸದ್ಮೊ ಜಾತ 
ಶಿವಾಚಾರ್ಯ ಸ್ವಾಮಿಗಳು ಮತ್ತು ಅವರೊಟ್ಟಿಗೇ ಶ್ರಮಿಸಿ ಸಹಕರಿಸಿದ ದಾವಣಗೆರೆಯ ಗಣ್ಯ ರೆಲ್ಲರಿಗೂ 
ಕೃತಜ್ಞತೆಗಳನ್ನು ಸಮರ್ಪಿಸಿದರು. ಸ್ತೀ ಮೋತಿರಾಮರಾವ್‌ ಅವರು ಸ್ವಾಗತಿಸಿದ ಸಮಾರಂಭದಲ್ಲಿ ಶ್ರೀ “ಎಚ್‌.ಎಂ. 
ಮಹಾರುದ್ರಯ್ಕ ವಂದಿಸಿದರು. ಅದೇ ಸಂದರ್ಭದಲ್ಲಿ ಡಾ| ಬಿ.ಆರ್‌. ಹಿರೇಮಠ ಅವರು ಡಾ| ಕೊಪ್ಪ ಅವರ 
"ತರ್ಡವಾಡಿ - ಒಂದು ಅಧ್ಯ ಯನ" ಕೃತಿಯ ಪರಿಚಯ ಮಾಡಿದರು ಮತ್ತು ಕೃತಿಯನ್ನು ಶ್ರೀಮತಿ "ನಾಗಮ್ಮ 
ಕೇಶವಮೂರ್ತಿ ಅವರು ಬಿಡುಗಡೆಮಾಡಿದರು. ಅಕಾದೆಮಿಯ ಪರವಾಗಿ ಪ್ರಧಾನ" ಕಾರ್ಯದರ್ಶಿ ಶ್ರೀ ಎಂ.ಜಿ. 
ನಾಗರಾಜ್‌ ಅವರು ವಂದನಾರ್ಪಣೆ ಮಾಡಿದರು. 


ಐತಿಹಾಸಿಕ ಪರಂಪರೆ ಉಳಿಸಿ ದಿನಾಚರಣೆ: ದಾವಣಗೆರೆಯಲ್ಲಿ ನಡೆದ ಅಕಾದೆಮಿಯ ನಾಲ್ನನೆಯ ವಾರ್ಷಿಕ 
ಅಧಿವೇಶನದ ಸಂದರ್ಭದಲ್ಲಿ ತೀರ್ಮಾನವಾಗಿದ್ದಂತೆ 30.10.1990 (ಮಂಗಳವಾರ) ಸಂಜಿ 6 ಗಂಟೆಗೆ 
ಅಕಾದೆಮಿಯು ಬೆಂಗಳೂರಿನ ವೆಂಕಟಪ್ಪ ಕಲಾಶಾಲೆಯಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ದಿನಾಚರಣೆಯ 
ಉದ್ಭಾಟನೆಯ ಕಾರ್ಯಕ್ರಮವನ್ನು ನಡೆಸಿತು. ಕರ್ನಾಟಕ ಸರಕಾರದ ಆರ್ಥಿಕ ಸಲಹೆಗಾರರಾದ ಡಾ। ತಿಮ್ಮಯ 


ಥಿ 


ಅವರು ಕಾರ್ಯಕ್ರಮದ ಉದ್ಭಾಟನೆ ಮಾಡಿದರು. ಪ್ರೊ॥ ಜ.ಎಸ್‌. ದೀಕ್ಷಿತ್‌ ಅವರು ಸಮಾರಂಭದ ಅಧ್ಯಕ್ಷತೆ 


ಇತಿಹಾಸ ದರ್ಶನ ೨೬೬ 


~ 


a 


ವಹಿಸಿದ್ದರು. ಡಾ। ಸೂರ್ಯನಾಥ್‌ ಕಾಮತ್‌ ಅವರು ಸ್ವಾಗತಿಸಿ ಕಾರ್ಯಕ್ರಮದ ರೂಪ-ರೇಖೆಗಳ ಸ್ಥೂಲ ಪರಿಚಯ 
ಮಾಡಿಕೊಟ್ಟರು. ಎಚ್‌.ಎಸ್‌ . ಗೋಪಾಲರಾವ್‌ ವಂದನಾರ್ಪಣೆ ಮಾಡಿದರು. ಮ 


"ಐತಿಹಾಸಿಕ ಪರಂಪರೆ ಉಳಿಸಿ” ಕಾರ್ಯಕ್ರಮಕ್ಕೆಂದೇ ವಿಶೇಷವಾಗಿ ಭಿತ್ತಿ ಚಿತ್ರ ತ್ರವನ್ನು ಸಿದ್ಧಪಡಿಸಲು ಕಲಾವಿದ 
ಕಮಲೇಶ್‌ ಅವರ ನೇತೃತ್ವದಲ್ಲಿ ಸ್ಪರ್ಧೆಯೊಂದನ್ನು ನಡೆಸಲು ಉದ್ದೇಶಿಲಾಗಿದ್ದು, "ಸ್ಪರ್ಧೆಗೆ ಉತ್ತೇಜಕ ಪ್ರತಿಕ್ರಿಯೆ 
ಬರದಿದ್ದುದ್ದರಿಂದ, ಸ್ರ ಲಾನಿದ ಕಮಲೇಶ್‌ ಅವರನ್ನೇ ಭಿತ್ತಿ ಚಿತ್ರದ “ರಚನೆಗೆ ಕೋರಾಬಾಯಿತು, ಅವರು ಯಾವ 
ಪ್ರತಿಫಲಾಪೇಕ್ಷಯಿಲ್ಲದೆ ರಚಿಸಿದ ಭಿತ್ತಿ ಪತ್ರವನ್ನು "ಮುದ್ರಿಸಲು ಸ್ಪೇಟ್‌ ಬ್ಯಾಂಕ್‌ ಆಫ್‌ ಮೈಸೂರ್‌ನ ಬೆಂಗಳೂರು 
ಮುಖಿ ಕಚೇರಿಯ. ಜನರಲ್‌ ಮ್ಯಾನೇಜರ್‌ ಶ್ರೀ ಬಾಲಗೋಪಾಲ್‌ ಅವರು 3000.00 "ರೂಗಳ ನೆರವು ನೀಡಿ 

ಪ್ರೋತ್ಸಾಹಿಸಿದರು. ಅವರಿಗೆ ತೆ ಕಲಾವಿದ ಶ್ರೀ ಕಮಲೇಶ್‌ ಅವರಿಗೆ ಅಕಾದೆಮಿಯು ವಿಶೇಷ ಕೃತಜ್ಞತೆಗಳನ್ನು 


ಬೆಂಗಳೂರಿನಲ್ಲಿ “ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮದ ಇದ್ದಾ ಫ್ಟಟನೆಯ ನಂತರ ಭಿತ್ತಿಪತ್ರಗಳನ್ನು 
ಹೊರ ಊರುಗಳಲ್ಲಿನ ಕ್ರಿಯಾಶೀಲ ಸದ ದಸ್ಕರಿಗ ಕಳುಹಿಸಿ ಸೂಕ್ತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿ ತೊಂಡು 
31.10.1991ರಂದು “ಐತಿಹಾಸಿ ಪರಂಪರೆ ಉಳಿಸಿ" ದಿನವೆಂದು ಆಚರಿಸಲು ಕೋರಲಾಗಿತ್ತು. ಆಗಿನ “ಪ್ರಕ್ಷುಬ್ಧ 
ರಾಜಕೀಯ ಪರಿಸ್ಥಿತಿಯ ನಡುವೆಯೂ ನಮ್ಮ ಅಕಾದೆಮಿಯ ಗಣ್ಮ ಸದಸ್ಯರು ಆ ಕಾರ್ಯ ಕ್ರಮವನ್ನು K 
ವ್ಯವಸ್ಥೆಗೊಳಿಸಿ ನಡೆಸಿದ್ದಾರೆ. ಶ್ರೀ ಶಿ. ರಾ ಜೇಂದ್ರಪ್ಪ, ಬೆಳಗಾವಿಯ ಕನ್ನಡ ಗ ಭವನದ “ವಿಶ್ವಸ್ಥ ಮಂಡಳಿಯ 
ಅಧ್ಯ ಕ್ಷರಾದ ಶ್ರೀ ಎಸ್‌.ಎಂ. ಕುಲಕರ್ಣಿ ಮತ್ತು ಗೌರವ ಕಾರ್ಯದರ್ಶಿಗಳಾದ ಶ್ರೀ ವಿ.ಸಿ. ಮಾಲಗತ್ತಿ ಅವರುಗಳನ್ನು 
ವಿಶೇಷವಾಗಿ "ಉಲ್ಲೇಖಿಸಲಾಗಿದೆ. ಶ್ರೀ ಶಿ” ಜೇಂದ್ರಪ್ಪ ಅವರು ಕಾಜಗೇರಿ (22,11 ೨ರ), ಹುಲ್ಲೂರು 
(7.1.91), ಬೆಳವಣಿಕೆ (15.12.90) 4 (24.12.90) ಯಾವಗಲ್‌ (19.12.90) ಗಳಲ್ಲಿ ವಿವಿಧ 
ಶಾಲೆಗಳ ಮತ್ತು ಗಣ್ಯರ ನೆರವಿನೊಂದಿಗೆ ಐತಿಹಾಸಿಕ ಪರಂಪರೆ ಉಳಿಸಿ ದಿನಾಚರಣೆಯನ್ನು ಅಚರಿಸಿ ಶ್ಲಾಘನೀಯ 
ಕಾರ್ಯ ಮಾಡಿದ್ದಾರೆ." ಅಂತೆಯೇ ಹಿರಿಯ ಕಲಾವಿದರೂ ಅನೇಕ ಸಂಘ ಸಂಸ್ಥೆಗಳೊಡನೆ ಕ್ರಿಯಾಶೀಲ ಸಂಪರ್ಕ 
ಇರಿಸಿಕೊಂಡಿರುವವರೂ ಆದ ಶ್ರೀ ವಿಸಿ: ಮಾಲಗಿತ್ತಿ ಅವರು 19.12. 90 ರಿಂದ 26.12. 90ರ ವರೆಗೆ 
ಬೆಳಗಾವಿಯಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಿ ಇತಿಹಾಸ ಅಕಾದೆಮಿಯ 


. ಗೌರವ ಹೆಚ್ಚಿಸಿದ್ದಾರೆ. ಇಂತಹ ಹಿರಿಯರ ಸ ಹಕಾರಕ್ಕೆ ಅಕಾದೆಮಿಯು ತುಂಬಾ ಕೃತಜ್ಞವಾಗಿದೆ. 


ಮಾಸಿಕ ಪರಂಪರೆ ಉಳಿಸಿ ದಿನಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿದ ಬಗ್ಗೆ ಗುಲ್ಬರ್ಗಾ, ' 
ಹುಬ್ಬಳ್ಳಿ ಚಿತ್ರದುರ್ಗ, ಬ್ರಹ್ಮಾ ವರ ಇತ್ಯಾದಿ ಸ್ಥಳಗಳಿಂದಲೂ. ವರದಿಗಳು ಬಂದಿವೆ. `ಈ pd ಕಾರ್ಯಕ್ರಮಗಳ 
ಹಿನ್ನೆಆಯಲ್ಲಿ ಪ್ರೊ॥ ವಸಂತ ಕುಷ್ಟಗಿ, ಪ್ರೊ ಸಿ.ವಿ. ಮಠದ ಡಾ| ಅ.ಸುಂದರ, ಡಾ॥ ಬಿ. ವಸಂ ಶೆಟ್ಟಿ: ಮುಂತಾದ 
ಗಣ್ಯರ ನೆರವು ಇದ್ದುದನ್ನು ಅಕಾದೆಮಿ ಸ್ಮರಿಸುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಭಿತ್ತಿ ಚಿತ್ರವನ್ನು ಪ್ರದರ್ಶಿ ಐತಿಹಾಸಿಕ 
ಪರಂಪರೆ ಯಳಿಸಿ "ಕಾರ್ಯಕ್ಕೆ ಕೈಗೂಡಿಸುತ್ತಿ ತ್ತಿರುವ ಅನೇಕ ಶಾಲಾ-ಕಾಲೇಜು, ಸಂಘ-ಸಂಸ್ಥೆಗಳಿಗೆ ಅಕಾದೆಮಿಯು 
ಕೃತಜ್ಞವಾಗಿದೆ. 


“ಕರ್ನಾಟಕದ ಶಾಸನಗಳು ಮತ್ತು ನಾಣ್ಯ ಗಳು” ಕಮ್ಮಟ: ಡಾ| ಬಿ. ವಸ ಂತಶೆಟ್ಟರ ನೇತ್ಛ ತ್ವದಲ್ಲಿ ಬ್ರಹ್ಮಾ ಹ್ಮಾವರದ 
ಸೈಂಟ್‌ ಮೇರೀಸ್‌ ಸಿರಿಯನ್‌ ಕಾಲೇಜ್ಮು ಆಕಾದೆಮಿಯ ಸಹಯೋಗದೊಂದಿಗೆ “ಕರ್ನಾಟಕದ 5`ಾಸನಗಳು "ಮತ್ತು 
ನಾಣ್ಯಗಳೂ' ಅಧ್ಯ ಯನಕ್ಕೆ ಸಂಬಂಧಿಸಿದ ಎರಡು ದಿನಗಳ ಕಮ ಟವನ್ನು 1991ರ ಜನವರಿ 13 ಮತ್ತು 14ರಂದು 

ಮ್ಮಿಕೊಂಡಿತ್ತು. ಅಕಾಡೆಮಿಯು ಅತ್ಯಲ್ಪ ನೆರವು ನೀಡಿದ ಈ. ಕಮ್ಮಟವು ಯಶಸ್ವಿಯಾಯಿತು ಎಂದು 


ಜಗ್‌ ಕಮ್ಮಟದ ಯಶಸ್ಸಿನ ಪೂರ್ಣಪ ಪಾಲು ಡಾ| ಬಿ. ವಸಂತಶೆಟ್ಟಿ ಅವರಿಗೆ ಸಲ್ಪಬೇಕೆ. 


ಇತಿಹಾಸ ಪರೀಕೆ ಗಳನ ಹಿಂದಿನ ವರ್ಷದಂತೆ ಈ ವರ್ಷವೂ ದ್ವಿತೀಯ ಪದವಿಪೂರ್ವ ಇತಿಹಾಸ 
ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾ ಪರೀಕ್ಷೆಗಳನ್ನು 1991 ನೇ ಫೆಬ್ರವರಿ 24ರಂದು ಬೆಂಗಳೂರು, ಮೈಸೂರು, ಧಾರವಾಡ, 
ಗುಲ್ಬರ್ಗಾ ಕೇಂದ್ರಗಳಲ್ಲಿ ನಡೆ ಸಲಾಯಿತು. ಒಟ್ಟು 3,359 ವಿದ್ಯಾರ್ಥಿ ಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. 


ಇತಿಹಾಸ ದರ್ಶನ ೨೬೭ 


(ಬೆಂಗಳೂರು 1715, ಮೈಸೂರು 585, ದಾರವಾಡ 800, ಗುಲ್ಬರ್ಗ 259). ಒಟ್ಟು ಆರು ಬಹುಮಾನಗಳನ್ನು 


ನೀಡಲಾಯಿತು. ಬೆಂಗಳೂರು ಕೇಂದ್ರ ದಲ್ಲಿ ಶ್ರೀ ಅನಂತಪದ್ಮನಾಭರಾವ್‌, ಮ್ಳ ಸೂರು ಕೇಂದ್ರದಲ್ಲಿ ಡಾ| ಎ.ವಿ., 


ನರಸಿಂಹಮೂರ್ತಿ ' ಮತ್ತು ಡಾ| ಎಂ ೦ಎಸ್‌. ಕೃಷ್ಣಮೂರ್ತಿ, ಧಾರವಾಡ ಕೇಂದ್ರದಲ್ಲಿ ಪ್ರೊ| ಸಿವಿ ಮಠದ, ಮತ್ತು 
ಗುಲ್ಬರ್ಗ ಕೇಂದ್ರದಲ್ಲಿ ಪ್ರೊ ವಸಂತ ಕುಷ್ಠಗಿ ಅವರ ಜವಾಬ್ದಾರಿಯುತ ಸಹಕಾರಕ್ಕಾಗಿ ಅಕಾದೆಮಿಯು 
ಅಭಾರಿಯಾಗಿದೆ. 


ಈ ವರ್ಷ ಅಕಾದೆಮಿಯು 18 ವರ್ಷ ಮೇಲ್ಪಟ್ಟ ಇತಿಹಾಸಾಕ್ತರಿಗೆ ನಡೆಸಿದ “ಪ ಪರಿಣತ' ಪರೀಕ್ಷೆಗಳಿಗೆ 58 
ಜನರು nee ಮಾಡಿಕೊಂಡಿದ್ದು, ಅವರಲ್ಲಿ “55 ಜನರು 'ಪರೀಕ್ಷಿಗೆ ಕುಳಿತಿದ್ದರು. ಅವರಿಗೂ ದ್ವಿತೀಯ 
ಪದವಿ ಪೂರ್ವ ಇತಿಹಾಸ ವಿದಾ ರ್ಥಿಗಳಿಗೆ ಪರೀಕ್ಷೆಗಳನ್ನು ನಡೆಸಿದ ದಿನದಂದೇ ಅವೇ ನಾಲ್ಕು ಕೇಂದ್ರಗಳಲ್ಲೂ 
ಪರೀಕ್ಷೆಗಳನ್ನು ನಡೆಸಲಾಯಿತು. 1000.00ರೂ ಗಳ. ಒಂದು ಬಹುಮಾನವನ್ನು ನೀಡಲಾಯಿತು. 


ಉಲ್ಲೇಖಿತ ಎರಡೂ ಪರೀಕ್ಷೆಗಳ ಸಂಪೂರ್ಣ ನಿಯಂತ್ರಣದ ಜವಾಬ್ದಾರಿಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ 
ನಿರ್ವಹಿಸಿದ ಶ್ರೀ ಜಿ.ಎಸ್‌ , ಗಾಡಗೋಳಿ ಅವರಿಗೆ 'ಅಕಾದೆಮಿಯು ಕೃತಜ್ಞತೆ" ಸಲ್ಲಿಸುತ್ತದೆ. 


ಕಾರ್ಯಕಾರಿ ಸಮಿತಿ ಸಭೆಗಳು: 1.4.90ರಿಂದ 31.3.91ರ ವರೆಗೆ ಅಕಾದೆಮಿಯ ಕಾರ್ಯಕಾರಿ ಸಮಿತಿಯು 
ಬೆಂಗಳೂರಿನಲ್ಲಿ 8 ಬಾರಿ ಸಭೆ ಸೇರಿ (21.5.90, 25.6.90, 21.7.90, 17.8.90, 18.10.90, 13.12.90, 
8.2.91, 253.91), ಅಕಾದೆಮಿಯ ವಿವಿಧ ಕಾರ್ಯ ಚಟುವಟಿಕೆಗಳ ಬಗ್ಗೆ 2 ಚರ್ಚಿಸಿ ಸಲಹೆ" - ಸಹಕಾರ ನೀಡಿ, 
ಅಕಾದೆಮಿಯ ಉದ್ದೇಶಿತ ಕಾರ್ಯಕ್ರಮಗಳು. ಫಲಪ್ರದವಾಗಲು ಸಹಕರಿಸಿದೆ. ದೂರದ ಊರುಗಳಲ್ಲಿರುವ 


ಕಾರ್ಯಕಾರೀ ಸಮಿತಿ" ಸದಸ್ಮರು ಪತ್ರ. ಮುಖೇನ ಸಂಪರ್ಕವಿರಿಸಿಕೊಂಡು, ಅವಕಾಶವಿದ್ದಾಗ ಸಭೆಗಳಿಗೆ ಹಾಜರಾಗಿ ` 


ಮತ್ತು ಬೆಂಗಳೂರಿಗೆ ಬಂದಾಗ ಪದಾಧಿಕಾರಿಗಳೊಡನೆ ಸಂಪರ್ಕವಿರಿಸಿಕೊಂಡು ಅಕಾಡೆಮಿಯ ಕಾರ್ಯಕ್ರಮಗಳ 
ಯಶಸ್ಸಿಗೆ ಸಹಕಾರಿಯಾಗಿದ್ದಾರೆ. 


ಬೆಂಗಳೂರು ನಗರ ಸಮಿತಿ: ಅಕಾದೆಮಿಯ ಕಾರ್ಯಭಾರವು ವಿಸ್ತರಿಸುತ್ತಿರುವುದರಿಂದ, ಉಪನ್ಯಾಸ, 
ಜನಸಂಪರ್ಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ರಾಜ್ಯದ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ 
ನಗರ ಸಮಿತಿಗಳ ರಚನೆಯಾದರೆ' ಒಳಿತೆಂಬ ಈ ಕದನ ಅಭಿಪ್ರಾಯಕ್ಕೆ “ಕಂತೆ ಬೆಂಗಳುರು ನಗರ ಸಮಿತಿಯ 
ರಚನೆಯಾಗಿದೆ. ಡಾ। ಚೂಡಾಮಣಿ ನಂದಗೋಪಾಲ್‌ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಗರ ಸಮಿತಿಯು 
ಕಾರ್ಯಾರಂಭ ಮಾಡಿದೆ. 


ಸದಸ್ಯರ ಸಂಖ್ಯೆಃ ಈ ವಾರ್ಷಿಕ ಮಹಾಸಭೆಯ ಹೊತ್ತಿಗೆ ಅಕಾದೆಮಿಯ ಸದಸ್ಯತ್ವದ ವಿವರ ಹೀಗಿದೆ 


ಅಜೀವ ಸದಸ್ಯರು 295 
ಸಾಮಾನ್ಯ ಸದಸ್ಯರು 250 
1986-87 = 131 1987-88 = 11 + 131 
1988-89 = 67+142; 1989-90 = 295+250 


ಕೃತಜ್ಞತೆಗಳು: (1) ದಾವಣಗೆರೆಯಲ್ಲಿ ನೆಯ ವಾರ್ಷಿಕ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದ ಡಾ| 
ಸದ್ಯೋ ಜಾತ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ದಾವಣಗೆರೆಯ ಗಣ್ಯ ಜನತೆ, (2) ಐತಿಹಾಸಿಕ ಪರಂಪರೆ 
ಉಳಿಸಿ ಕಾರ್ಯಕ್ರಮದಲ್ಲಿ ಸಹಕರಿಸಿದ. ಕಲಾವಿದ ನರಗ » ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರ್‌ನ ಹಿರಿಯ 
ಅಧಿಕಾರಿ ಶ್ರೀ 'ಬಾಲಗೋಪಾಲ್ಕ್‌ ಕೌಜಲಿಗಿಯ ಶ್ರೀ ಶಿ. ರಾಜೇಂದ್ರಪ್ಪ, ಕಲ್ಬುರ್ಗಿಯ ಪ್ರೊಃ ಕುಷ್ಠಗಿ, ಬೆಳಗಾವಿಯ 
ವಿ.ಸಿ. ಮಾಲಗತ್ತಿ, ಹಲವು ಸಂಘ ಸಂಸ್ಥಗಳು ಮತ್ತು ಮಹನೀಯರು ಮತ್ತಿತರರು, (3) ಇತಿಹಾಸ ಪರೀಕ್ಷೆಗಳ 
ಸಂದರ್ಭದಲ್ಲಿ ಸಹಕರಿಸಿದ ಬೆಂಗಳೂರಿನ' ಶ್ರೀ ಗಾಡೆಗೋಳಿ, ಮೈಸೂರಿನ ಡಾ| ಎ.ವಿ, ನರಸಿಂಹಮೂರ್ತಿ, "ಡಾ 
ಎಂ.ಎಸ್‌. ಕೃಷ್ಣಮೂರ್ತಿ, ಧಾರವಾಡದ ಪ್ರೊ ಸಿ.ವಿ. ಮಠದ್‌, "ಗುಲ್ಬರ್ಗಾದ ಪ್ರೊಃ ವಸಂತ ಕುಷ್ಟಗಿ, ಪರೀಕ್ಷಾ 


ಇತಿಹಾಸ ದರ್ಶನ 
೨೬೮ 


v 


ಕೇಂದ್ರಗಳಿಗೆ ಸ್ಥಳಾವಕಾಶ ನೀಡಿ ಸಹಕರಿಸಿದ ಶಾಲಾ-ಕಾಲೇಜುಗಳ ವ್ಯವಸ್ಥಾಪಕರು ಮತ್ತು ಮುಖ್ಯಸ್ಥರು, (4) ಇತಿಹಾಸ 
ದರ್ಶನ ಸಂಚಿಕೆಗೆ ಇತ್ತೀಚೆಗೆ ಧನ ಸಹಾಯದ ಆಶ್ವಾ ಸನೆ ನೀಡಿರುವ ಪಿ.ಸಿ.ಎಚ್‌. ಆರ್‌" “ಅಧಿಕಾರವರ್ಗ (5) 
ನಮ್ಮ ಕಾರ್ಯಕ್ರಮಗಳಿಗೆ ಸ್ಥಳಾವಕಾಶ ಮಾಡಿಕೊಡುತ್ತಿರುವ ಬೆಂಗಳೂರಿನ ಮಿಧಿಕ್‌ ಸೊಸೈಟಿ, `ಗಾಂಧಿ ಸಾಹಿತ್ಯ 
ಸಂಘ ಮತ್ತು "ವೆಂಕಟಪ್ಪ ಆರ್ಟ್‌ ಗ್ಯಾಲರಿಯ ಅಧಿಕಾರಿ ವರ್ಗದವರಿಗೆ, (6) ಕರ್ನಾಟಕ ರಾಜ್ಯ ಸರ್ಕಾರದೆ 
ಪುರಾತತ್ವ ಮತ್ತು ವಸ್ತು ಸಂಗ್ರ ಹಾಲಯ ಇಲಾಖೆಯ ನಿರ್ದೇಶಕರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ, (7) 
“ಇತಿಹಾಸ ದರ್ಶನ' ಸಂಪುಟದ. ಸಂಪಾದಕತ್ವದ ಹೊಣೆ ಹೊತ್ತಿರುವ ಡಾ।ಃ ಸೂರ್ಯನಾಥ್‌ ಕಾಮತ್‌ ಮತ್ತು 
ಲಕ್ಷಣ ತೆಲಗಾವಿ, ಮುದ್ರಕ ಲಕ್ಷೀಪ್ರಿಂಟರ್‌ನ ಶ್ರೀ ಅಶೋಕ್‌ ಅವರಿಗೆ, (8) ಶರಾವುಗಳಿಗೆ ಸಂಬಂಧಿಸಿದ 
ಮನವಿಗಳನ್ನು ಸಿದ್ಧಪಡಿಸಿದೆ ಶ್ರೀ ಕೆ. `ಅಭಿಶಂಕರ್‌ “ಅವರಿಗೆ (9) ನಮ್ಮ ಎಲ್ಲ ಕಾರ್ಯಕ್ರಮಗಳ ವರದಿ, ಪತ್ರಿಕಾ 
ಹೇಳಿಕೆಗಳನ್ನು. ಪ್ರಕಟಿಸಿ ಹಕರಿಸುತ್ತಿರುವ ಕರ್ನಾಟಕದ ಎಲ್ಲಾ ಪತ್ರಿಕೆಗಳು, ವಾರ್ತಾ "ಸಂಸ್ಥೆಗಳು, ಆಕಾಶವಾಣಿ. 
ಮತ್ತು ದೂರದರ್ಶನ ಕೇಂದ್ರದವರಿಗೆ ಮತ್ತು (10) ಅಕಾದೆಮಿಯ "ಬೆಳವಣಿಗೆಗೆ ಸಹಕರಿಸುತ್ತಿರುವ ಇತಿಹಾಸಾಸಕ್ತ 
ಜನತೆಗೆ ಮತ್ತು (11) ಈ ಬಾರಿಯ ವಾರ್ಷಿಕ ಸಮೆ ಮಳನವನ್ನು ಹಮ್ಮಿಕೊಳ್ಳಲು ಅವಕಾಶನೀಡಿ ಆಶೀರ್ವದಿಸಿರುವ 
ಚಿತ್ರದುರ್ಗದ ಬೃಹನ್ಮಠದ ಹಿರಿಯ ಸ್ವಾಮಿಜಿಗಳು. ಮತ್ತು. ಚಿತ್ರದುರ್ಗ 'ದ ಜನತೆಗೆ ಸ್ಥಳೀಯ ಸಮಿತಿಯ 
ಪದಾಧಿಕಾರಿಗಳು 'ಮತ್ತು ಸದಸ್ಯರಿಗೆ ಅಕಾದೆಮಿಯು ಹೃತ್ಪೂರ್ವಕ ಕೃತಜ್ಞಗೆಗಳನ್ನು ಅರ್ಪಿಸುತ್ತದೆ. 


(ಡಾ। ಎಚ್‌.ಎಸ್‌. ಗೋಪಾಲರಾವ್‌) 


ಪ್ರಧಾನ ಕಾರ್ಯದರ್ಶಿ 


ತಾ 


ಇತಿಹಾಸ ದರ್ಶನ ' ೨೬೯ 


ಯು ನಹನ ನಾನ ಸಯ ಹಿ ಯಯ ತುಕಾರಾಮ 


